ಕರ್ನಾಟಿಕ ವಿಧಾನ ಪರಿಷತ್ತು 


ಇರುವ ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು ನೇರ 
ನೇಮಕಾತಿಯಿಂದ ಭರ್ತಿ ಮಾಡುವ 
ಹಲವಾರು ಕಡತಗಳು ಕಳೆದ 2 
ವರ್ಷಗಳಿಂದ ವಿಲೇವಾರಿಯಾಗದೇ 
ಸರ್ಕಾರದ ಹಂತದಲ್ಲಿಯೇ 
ವಿಳಂಬವಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಸರ್ಕಾರ ಕೈಗೊಂಡ ಕ್ರಮಗಳೇನು; (ವಿವರ 
ನೀಡುವುದು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 515 (605) 
ಸದಸ್ಯರ ಹೆಸರು ಶ್ರೀ ಹೆಚ್‌.ಎಂ. ರಮೇಶ ಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 21-02-2022 
ಉತ್ತರಿಸಬೇಕಾದ ಸಚಿವರು ಉನ್ನತ ಶಿಕಣ ಸಚಿವರು | 
ಪ್ರಶ್ನೆ ಉತ್ತರ 
ಅ) | ಉನ್ನತ ಶಿಕಣ ಇಲಾಖೆಯಲ್ಲಿ ಖಾಲಿ | ಸರ್ಕಾರದ ಗಮನಕ್ಕೆ ಬಂದಿದೆ. 


ಕೋವಿಡ್‌-19 ಹಿನ್ನಲೆಯಲ್ಲಿ ಆರ್ಥಿಕ ಹಲಾಖೆಯು 
ಹೊರಡಿಸಿರುವ ಸುತ್ತೋಲೆ ಸಂಖ್ಯೆ:ಆಇ/31ಬಿಇಎಂ೦/ 
2020, ದಿ:06.07.2020 ರನ್ಫಯ ಆರ್ಥಿಕ ಮಿತವ್ಯಯ 
ಆದೇಶ ಜಾರಿಗೊಳಿಸಿದ್ದರಿಂದ ಖಾಸಗಿ ಅನುದಾನಿತ 
ಪದವಿ ಕಾಲೇಜುಗಳಲ್ಲಿ ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು 
ಭರ್ತಿ ಮಾಡುವ ಬಗ್ಗೆ ಕಳೆದ 2 ವರ್ಷಗಳಲ್ಲಿ 
ಸ್ನೀಕೃತಗೊಂಡ ಪ್ರಸ್ತಾವನೆಗಳ ಪೈಕಿ ನೇಮಕಾತಿಗೆ 
ಸಂಬಂಧಿಸಿದಂತೆ ವಿವಿಧ ಹಂತಗಳಲ್ಲಿ, 
ಪ್ರಸ್ತಾವನೆಗಳು ಬಾಕಿಯಿರುತ್ತವೆ. 


ಮುಂದುವರೆದು, ದಿನಾಂಕ:29-01-2022 
ರಂದು ಸಚಿವ ಸಂಪುಟ ಬ್ಯಾಕ್‌ಲಾಗ್‌ ಉಪ ಸಮಿತಿ 
ಸಭೆಯಲ್ಲಿ ಚರ್ಚಿಸಿದಂತೆ, ಖಾಸಗಿ ಅನುದಾನಿತ 
ಕಾಲೇಜುಗಳ ಯಾವ ಯಾವ ಕಾಲೇಜುಗಳಲ್ಲಿ 
ಯಾವ ಯಾವ ಹುದ್ದೆಯ ಬ್ಯಾಕ್‌ಲಾಗ್‌ ಹುದ್ದೆಗಳು 
ಖಾಲಿ ಇರುತ್ತವೆಯೆಂಬ ಬಗ್ಗೆ ವಿವರವಾದ 
ಮಾಹಿತಿಯನ್ನು ಒದಗಿಸುವಂತೆ ಆಯುಕ್ತರನ್ನು 
ಕೋರಲಾಗಿದ್ದು, ಮಾಹಿತಿ ಸ್ವೀಕೃತಗೊಂಡ ನಂತರ 
ಆದ್ಯತೆಯ ಮೇಲೆ ಕ್ರಮವಹಿಸಲಾಗುವುದು. 


ಆ) 


ತಳದ 2 ವರ್ಷಗಳಲ್ಲಿ ಉನ್ನತ ಶಿಕ್ಷಣ 


ಇಲಾಖೆಯಲ್ಲಿ ಖಾಲಿ ಇರುವ 
ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು ನೇರ 
ನೇಮಕಾತಿ ಮೂಲಕ ಭರ್ತಿ ಮಾಡಲು 
ಕೋರಿ ' ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವ 
ಪ್ರಸ್ತಾವನೆಗಳ ಸಂಖ್ಯೆ ಎಷ್ಟು; 
(ವಿಲೇಪಾರಿಯಾದ, 


ವಿಲೇವಾರಿಯಾಗದಿರುವ ಪುಸ್ತಾವನೆಗಳ 
ವಿವರವನ್ನು ಆದೇಶದ ಪ್ರತಿಯೊಂದಿಗೆ 
ವಿವರ ನೀಡುವುದು) 


“ಆದೇಶ 


ಕಳೆದ 2 ವರ್ಷಗಳಲ್ಲಿ ಸುಮಾರು 71 ಬ್ಯಾಕ್‌ಲಾಗ್‌ | 
ಹುದ್ದೆಗಳನ್ನು ಭರ್ತಿ ಮಾಡಲು ಆಡಳಿತ 
ಮಂಡಳಿಗಳಿಂದ ಪ್ರಸ್ತಾವನೆಗಳು 
ಸ್ಮೀಕೃತಗೊಂಡಿರುತ್ತವೆ. ಆದರೆ ಆರ್ಥಿಕ ಮಿತವ್ಯಯ | 
ಜಾರಿಯಲ್ಲಿರುವ ಕಾರಣ ಸದರಿ 
ಪ್ರಸ್ತಾವನೆಗಳು ವಿಲೇವಾರಿಯಾಗಿರುವುದಿಲ್ಲ. 


ವಿವರಗಳ ಬಗ್ಗೆ ಪಟ್ಟಿಯನ್ನು ಅನುಬಂಧದಲ್ಲಿ 
ಒದಗಿಸಿದೆ. 


ಇ) 


ಬ್ಯಾಕ್‌ಲಾಗ್‌ ಹುದ್ದೆಗಳ" ಕಡತಗಳನ್ನು 
ಶೀಘು ವಿಲೇವಾರಿ ಮಾಡುವಂತೆ 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ | ಕ್ರಮ ಸಂಖ್ಯ (ಅ) ಮತ್ತು (ಆ) ನಲ್ಲಿ ವಿವರಿಸಲಾಗಿದೆ. 
ಪಂಗಡಗಳ ಕಲ್ಯಾಣ - ಸಮಿತಿಯಲ್ಲಿ 
ಚರ್ಚಿಸಿ ಸರ್ಕಾರಕ್ಕೆ ನಿರ್ದೇಶನ 
ನೀಡಿದ್ದರೂ ಸಹ ಕಡತಗಳು 
ವಿಲೇವಾರಿಯಾಗದೇ \ 
ವಿಳಂಬವಾಗುವುದಕ್ಕೆ " ಸರ್ಕಾರದ 
ಕ್ರಮಗಳೇನು ಹಾಗೂ ಕಾರಣಗಳೇನು? 
(ಸಂಪೂರ್ಣ ವಿವರ ನೀಡುವುದು). 


ಇಡಿ 32 ಯುಪಿಸಿ 2022 


(ಡಾ: ಅಶ್ವಥ್‌ ನಾರಾಯಣ ಸಿ.ಎನ್‌.) 
ಉನ್ನತ ಶಿಕ್ಷಣ, ಐ.ಟಿ.-ಬಿ.ಟಿ. ವಿಜ್ನಾನ ಮತ್ತು 
ತಂತ್ರಜ್ಞಾನ, ವಿದ್ಯನ್ಮಾನ ಹಾಗೂ ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು 


1೪೦ ದೆ 
ಕಾಲೇಜು ಶಿಕ್ಷಣ ಇಲಾಖೆ 6 ನ 0 


ಕಳೆದ 2 ವರ್ಷಗಳ ಅವಧಿಯಲ್ಲಿ ಬ್ಯಾಕ್‌ಲಾಗ್‌ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಈ ಕಛೇರಿಯಲ್ಲಿ 
' ಸೀಕೃತಗೊಂ೦ಡಿರುವ ಪ್ರಸ್ತಾವನೆಗಳ ವಿವರ. 


ಕಾಲೇಜಿನ ಹೆಸರು 


ಶಾರದಾವಿಲಾಸ ವಿದ್ಯಾಸಂಸ್ಥೆ, ಮೈಸೂರು 1 


ಬೋಧಕರು ಬೋಧಕೇತರರು ಒಟ್ಟು 


ಸಂಖ್ಯೆ 


py 


1 
F 
2 
4 


pa 
[es] 


ಭಾರತೀ ಎಜುಕೇಷನ್‌ ಟ್ರಸ್ಟ್‌, ಭಾರತೀನಗರ 1 


ಪಿ.ಇ.ಎಸ್‌ ಕಲಾ, ವಿಜ್ಞಾನ & ವಾಣಿಜ್ಯ ಕಾಲೇಜು. 1 
ಶ್ರೀ.ಗೋಕರ್ಣನಾಥೇಶ್ವರ ಪದವಿ ಕಾಲೇಜು, 
ಮಂಗಳೂರು 


ಅಕಾಡೆಮಿ ಆಫ್‌ ಜನರಲ್‌ ಎಜುಕೇಷನ್‌, ' 
ಮಣಿಪಾಲ 3 


ಅದಮಾರು ಮಠ ಎಜುಕೇಷನ್‌ ಕೌನ್ಸಿಲ್‌, 
11 [ಉಡುಪಿ (ಪೂರ್ಣ ಪ್ರಜ ಕಾಲೇಜು) 1 . 


12 ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ, ಭಾಲಿ, 3 


t 
[e) 
ನ 


- 


a [ 
ವ “ CR ES g 


3 [ತಾರಾನಾಥ ಶಿಕ್ಷಣ ಕಾಲೇಜು, ರಾಯಚೂರು P 


ಸ್ನೆ, (3 

14 |ನೃಪತುಂಗ ಕಾಲೇಜು, ಸೇಡಂ 

15 [ವೀರಶೈವ ವಿದ್ಯಾವರ್ಧಕ ಸಂಘೆ, ಬಳ್ಳಾರಿ 3 
6 ಅಂಬೇಡ್ಕರ್‌ ಕಾಲೇಜು, ಹಳ್ಳಿಬೇಡ 


ಅಂಬೇಡ್ಕರ್‌ ಕಾಲೇಜು & ಸಿದ್ಧಾರ್ಥ 
ಕಾನೂನು ಕಾಲೇಜು, ಕಲಬುರಗಿ 


ಬಂಗೂರನಗರ ಕಾಲೇಜು, ದಾಂಡೇಲಿ, 1 
1 


19 [ಬಿ.ಎಲ್‌.ಡಿ.ಇ. ಶಿಕ್ಷಣ ಸಂಸ್ಥೆ, ವಿಜಯಪುರ 


ಫೌ 


3 
(a 
[ek 
2 
py 

[SS 


9, 
ಎಸ್‌.ಡಿ.ಎಂ ಕಾಲೇಜು, ಹೊನ್ನಾವರ (ಉ.ಕ) 


ಖಿ 


ಕ 
[©] 
f 
2 
2 
& 
3 
§ 
g 
5 
eg 
o 
1 


$, 


9 


21 


$e 
™ 
್ನ 
[7] 
g 
4 
pl 
ಡ್ನ 
$ 
2 
[se 
ಆ 
[oR 
pS 


ನಿ KA 


ವಾಣಿಜ್ಯ ಕಾಲೇಜು, ಚಿಕ್ಕೋಡಿ 


pe pe 


23 


q 
[98 
qd 
9 
2 
೪ 
£೬ 
ಈ 
೫ 
bp 
Gs 
pt 
3! 
ಸ್ಸ 


ಈ 


$, FS 
ಖು. 1 


[0] [e] 
G 
& 
2 
bp 
ps 
[of 
3 
p 
B 
[° 8 
6 
g 
[3 


24 


qd ಈ 
[5 
ಣಿ 
@ 
[e) 
[38 
[ef 
[Ce 
ಕಡ 
ಈ 
2 
ಕಿ 
[a] 
[( 
ಮ 
[38 
> 8 


515(60 


ಎಸ್‌.ವಿ.ಎಂ ಕಾಲೇಜು, ಇಳಕಲ್ಲ 1 ‘0 
6 ಕಲ್ಪತರು ವಿದ್ಯಾಸಂಸ್ಥೆ ಕಲ್ಪತರು ಪ್ರಥಮ » 
| ದರ್ಜೆ ಕಾಲೇಜು, ತಿಪಟೂರು - 


p 
ಹೊಂಬೇಗೌಡ ಸಮೂಹ ಶಿಕ್ಷಣ ಸಂಸ್ಥೆ, 
29 |ಕುವೆಂಪು ಪ್ರಥಮ ದರ್ಜಿ ಕಾಲೇಜು, 2 2 4 
30 ಜಿಲ್ಲಾ ಮದಕರಿ ನಾಯಕ ವಿದ್ಯಾ ಸಂಸ್ಥೆ, 
ಚಿತ್ರದುರ್ಗ 
| | | 


TE 


> ಕಾಲೇಜು ಶಿಕ್ಷಣ ಹೆಚ್ಚುವರಿ ನಿರ್ದ 


'15(605) Enclosure 


